ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 
ಕ್ರ 
ಮ ಎ 
ಸಂಖ್ಯೆ ಸ 
ಅ. |ಪೌರಾಡಳಿತ ಇಲಾಖೆಯಲ್ಲಿ ಒಟ್ಟು 


ಮಂಜೂರಾದ ಹುದ್ದೆಗಳೆಷ್ಟು; (ವಿವರ | 35627 


ನೀಡುವುದು) 
| ಇದರಲ್ಲಿ ಖಾಲಿಯಿರುವ ಹುದ್ದೆಗಳೆ್ಟು; 


ಈ ಹುದ್ದೆಗಳು ಎಂದಿನಿಂದ ಖಾಲಿ 


ಇವೆ; 


| 


| ಮಾಡಲಾಗುವುದು? 
ನೀಡುವುದು). 


(ವಿವರ 


| ಕಾ 
ಈ. |ಈ ಹುದ್ದೆಗಳನ್ನು ಯಾವಾಗ ಭರ್ತಿ | ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್‌ ಮ] 


SNS SO. RL. 


160 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
14-12-2021 


ಮಾನ್ಯ ಪೌರಾಡಳಿತ ಹಾಗೂ ಸಣ್ಣಿ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆ ಸಚಿವರು. 


| ಉತ್ತರ 

ಪೌರಾಡಳಿತ ಇಲಾಖೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು 
ಹುದ್ದೆಗಳು ಮಂಜೂರಾಗಿರುತ್ತದೆ. ವಿವರ 
ಅನುಬಂಧದಲ್ಲಿ ಲಗತ್ತಿಸಿದೆ. 


ಈ ಪೈಕಿ 12581 ಹುದ್ದೆಗಳು ಖಾಲಿ ಇರುತ್ತದೆ. 
| 


ರಾಜ್ಯದ 315 ನಗರಸ್ಥಳೀಯ ಸಂಸ್ಥೆಗಳಲ್ಲಿ ನಿವೃತ್ತಿ, ವರ್ಗಾವಣೆ, 
ಮರಣ, ಪದೋವನೃತಿ, ರಾಜೀನಾಮೆ ಹಾಗೂ ಇತರೆ 
ರಣಗಳಿಂದ ಹುದ್ದೆಗಳು ಖಾಲಿಯಾಗುತ್ತದೆ. 


ಗ್ರೂಪ್‌ ಸಿ ವೃಂದದ (ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 
ಒಳಗೊಂಡು) 1104 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ 
ಸ್ನೀಕೃತವಾಗಿದ್ದು, ಅದರಲ್ಲಿ ಒಟ್ಟು 769 ಅಭ್ಯರ್ಥಿಗಳಿಗೆ 


ನೇಮಕಾತಿ ಆದೇಶ ನೀಡಲಾಗಿ, 721 ಅಭ್ಯರ್ಥಿಗಳು ಕರ್ತವ್ಯಕ್ಕೆ | 
ವರದಿ ಮಾಡಿಕೊಂಡಿರುತ್ತಾರೆ. ಪ್ರಸ್ತುತ ನಿರ್ದೇಶನಾಲಯದಲ್ಲಿ 
ವಿವಿಧ ವೃಂದದ ಒಟ್ಟು 69 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ 
ಚಾಲನೆಯಲ್ಲಿರುತ್ತದೆ. ಉಳಿದಂತೆ 519 ಹುದ್ದೆಗಳ ಆಯ್ಕೆ ಪಟ್ಟಿ 
| ಕರ್ನಾಟಕ ಲೋಕಸೇವಾ ಆಯೋಗದಿಂದ  ಸ್ಥೀಕೃತವಾಗ | 
| ಬೇಕಿರುತ್ತದೆ. ಉಳಿದಂತೆ ನೇರನೇಮಕಾತಿಯಡಿ ಖಾಲಿ ಇರುವ | 
| ನಗರ 7 ಸ್ಥಳೀಯ ಸಂಸ್ಥೆಗಳಲ್ಲಿನ ಮೂಲ ವೃಂದದ 293 | 
|ಹುಸ್ಛಿಗಳನ್ನ ಭರ್ತಿ ಮಾಡಲು ಆರ್ಥಿಕ ಆಟಿ ಸಹಮತಿ 
ಡೆಯಲು ಕ್ರಮವಹಿಸಲಾಗುತ್ತಿದೆ. 


| ಪ 


| 


ಇದಲ್ಲದೆ, ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಮಹಾನಗರ 
ಪಾಲಿಕೆಯಲ್ಲಿನ 72 ಹುದ್ದೆಗಳು ಹಾಗೂ ನಗರಸ್ಥಳೀಯ 
ಸಂಸ್ಥೆಗಳಲ್ಲಿನ 24 ಹುದ್ದೆಗಳು ಸೇರಿ ಒಟ್ಟು 96 ನೇರ 
ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ನಿಯಮಾನುಸಾರ 
ಪರಿಶೀಲಿಸಲಾಗುತ್ತಿದೆ. 


ಜತಿ 


ಮುಂದುವರೆದು, ಮುಂಬಡ್ತಿ ಖೋಟಾದಡಿಯಲ್ಲಿ 
ಖಾಲಿ ಇರುವ ಗ್ರೂಪ್‌ “ಬಿ” ಮತ್ತು “ಸಿ” ವೃಂದದ 
ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಲು 
ಕ್ರಮವಹಿಸಲಾಗುತ್ತಿದೆ. ಸರ್ಕಾರದ ಆದೇಶಗಳನುಸಾರ 
ಕೆಲವು ಹುದ್ದೆಗಳ ಸೇವೆಯನ್ನು ಹೊರಗುತ್ತಿಗೆ ಮತ್ತು 
ನೇರಪಾವತಿಯಡಿ ಪಡೆಯಲು ಅವಕಾಶವಿದ್ದು, ಅದರಂತೆ 
ಹೊರಗುತ್ತಿಗೆ ಮತ್ತು ನೇರ ನೇಮಕಾತಿಯಡಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ನಅಳ 41 ಎಲ್‌ಸಿಕ್ಕೂ 2021 


AH ರೌ CIN 2 
PA ¥; LE, 
(ಎನ್‌.ನಾಗರಾಜು ಎಂ,ಟೆ.ಬಿ) 3 


ಮಾನ್ಯ ಪೌರಾಡಳಿತ ಹಾಗೂ ಸಣ್ಣ-ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆ ಸಚಿವರು 


